ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 127 
'ಮಾನ್ಯ ಸದಸ್ಯರ ಹೆಸರು ಶ್ರೀ ಎಂ ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಸೇತ್ರ) 
ಉತ್ತರಿಸಬೇಕಾದ ದಿನಾಂಕ | 13-12-2021 


ಉತ್ತರಿಸುವ ಸಚಿವರು 


a ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


ಹಮ್ಮಿಕೊಂಡಿದೆಯೇ; (ವಿವರ ನೀಡುವುದು) 


ಕ್ರಸಂ. ಪ್ರಶ್ನೆ ಉತ್ತರ 
ರಾಜ್ಯದಲ್ಲಿ ಅಕಾಲಿಕ ಮಳೆಯಿಂದಾಗಿ ಎಲ್ಲೆಡೆ 
ಆರೋಗ್ಯದಲ್ಲಿ ಏರುಪೇರಾಗುತ್ತಿದ್ದು, ಕೆಲವು ಬಂದಿದೆ 
ಅ |ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲದೇ, 
ಸಾರ್ವಜನಿಕರಿಗೆ ಸಮಯಕ್ಕೆ ಸರಿಯಾಗಿ 
ಚಿಕಿತ್ಸೆ ಸಿಗದೇ ಪರದಾಡುತ್ತಿರುವುದು 
ell ಸರ್ಕಾರದ ಗಮನಕ್ಕೆ ಬಂದಿದೆಯೇ; il 
R ಆಕಾಲಿಕ ಮಳೆಯಿಂದಾಗಿ ಅಲ್ಲಲ್ಲಿ ನೀರು 
ಆ [ನಿಂತಿದ್ದು ಇದರಿಂದ ಡೆಂಗ್ಯೂ, ಚಿಕೂನ್‌ ಬಂದಿದೆ. 
ಗುನ್ಯಾ ಪ್ರಕರಣಗಳು ಹೆಚ್ಚಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
2020ನೇ ಸಾಲಿಗೆ ಹೋಲಿಸಿದಲ್ಲಿ 2021ನೇ ಸಾಲಿನಲ್ಲಿ ಡೆಂಗ್ಯೂ 
ಹಾಗೂ ಚಿಕೂನ್‌ಗುನ್ಯ ಪ್ರಕರಣಗಳು ಹೆಚ್ಚಾಗಿದ್ದು, ಏರಿಕೆ ಪ್ರಮಾಣವು 
ಈ ಕೆಳಕಂಡಂತಿದೆ. 
ಸಂಖೆ ರೋಗಗಳು ಶೇಕಡವಾರು ಹೆಚ್ಚಳ 
ಡೆಂಗ್ಯೂ 3300 6042 78% 
2 ಮಾ 12 - 1827 A 
ಳಿ | ಯಾವುದಾದರೂ ಕ್ರಮಗಳನ್ನು ಖಾಲಿ ಇರುವ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ/ತಜ್ಞ ವೈದ್ಯರ | 


ಹುದ್ದೆಗಳನ್ನು 2020-21 ನೇ ಸಾಲಿನ ವಿಶೇಷ ನೇರ ನೇಮಕಾಶಿ 
ಸಮಿತಿ ಮೂಲಕ ಈ ಕೆಳಕಂಡಂತೆ ಭರ್ತಿ ಮಾಡಲಾಗಿದೆ: 


1] ನೇಮಕ ಹುದ್ದೆಗೆ ಹಾಜರಾದ 
ಮಾಡಲಾದ ವೈದ್ಯರ ವೈದ್ಯರ ಸಂಖ್ಯೆ 
ಸಂಖ್ಯೆ 
ಸಾಮಾನ್ಯ ಇರ್‌ವ್ಯೈ T ನ್‌ 
ವೈದ್ಯಾಧಿಕಾರಿ 1048 | ಎ] 


ತಜ್ಞ ವೈದ್ಯರು 


692 


106 ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು ಮತ್ತು 49 ತಜ್ಞ ವೈದ್ಯರ 
ಹುದ್ದೆಗಳನ್ನು "ವಶೇಷ ತ ಸಮಿತಿಯ ಹೆಚ್ಚುವರಿ "ಪಟ 
ಮೂಲಕ ಭತಿ ಮಾಡುವ ಪಕ್ರಿಯೆ ಚಾಲ್ತಿಯಲ್ಲಿದೆ. ಹಾಗೂ 28 
ಕೀಲು ಮತ್ತು ಮೂಳೆ ತಜ್ಞಧನ್ನು "ಮತ್ತು 88 ದಂತ 
ಆರೋಗ್ಯಾಧಿಕಾರಿಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ 
ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ. 


ಹೊಸದಾಗಿ ನಿರ್ಮಾಣವಾಗಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಲ್ಲಿ 


39 ಹುದ್ದೆಗಳು ಮಂಜೂರಾಗಿದ್ದು, ಭರ್ತಿ ನಾ ಪ್ರಕ್ರಿಯೆ 
ಜಲೀಯಲಿದೆ 


ಎಂಬಿಬಿಎಸ್‌ ಪದವಿ ಪೂರೈ ಸಿದ ಮತ್ತು ಸ್ನಾತಕೋತ್ತರ ಪದವಿ 
ಪೂರೈ ಸಿದ ವೈದ್ಯ ಅಭ್ಯರ್ಥಿಗಳನ್ನು ಒಂದು ರ್ಷದ ಕಡ್ಡಾಯ ಸರ್ಕಾರಿ 
ಸೇವೆಗೆ ನೇಮಿಸುವ ಮೂಲಕ ವೈದ್ಯರುಗಳ ಕೊರತೆ ನೀಗಿಸಲು 
ಕ್ರಮಕೈಗೊಳ್ಳಲಾಗುತ್ತಿದ್ದು, 2021 ನೇ "ಸಾಲಿನಲ್ಲಿ ಎಂಬಿಬಿಎಸ್‌ ಪದವಿ 
ಪೂರೈಸಿದ 2050. ವೈದ್ಯ ಅಭ್ಯರ್ಥಿಗಳನ್ನು 1 ವರ್ಷದ ಕಡ್ಡಾಯ 
ಸೇವೆಗಾಗಿ ಸ್ಥಳ ನಿಯುಕ್ತಿಗೊಳಿಸಲಾಗಿದ್ದು, pO ಪೈಕಿ 1731 ವೈದ್ಯರು 
ಹಾಜರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 


ಸೇವಾನಿರತ ಸ್ನಾತಕೋತ್ತರ (ಆರ್‌ಜಿಹೆಚ್‌ಎಸ್‌ 
/ಡಿಎನ್‌ಬಿ/ಸಿಪಿಎಸ್‌/ಎಂಪಿಹೆಚ್‌) ವ್ಯಾಸಂಗ ಪೂರೈಸಿ ಬರುವ ತಜ್ಞ 
ವೈದ್ಯರನ್ನು ಖಾಲಿ ಇರುವ ಹುದ್ದೆಗೆ ನೇಮಿಸಲಾಗುತ್ತಿದೆ. 


ಆಕುಕ 72 ಹೆಚ್‌ ಎಸ್‌ ಡಿ 2021. 


_ ಕ್ರಾ ತರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚೆವರು. 


ಅನುಬಂಧ -1 


ಡೆಂಗ್ಯೂ. ಚಿಕೂನ್‌ಗುನ್ಯ ರೋಗಗಳನ್ನು ತಡೆಗಟ್ಟಲು ಇಲಾಖೆಯು ಕೈಗೊಂಡಿರುವ ಚಟುವಟಿಕೆಗಳ ವಿವರ. 


1. 


ಡೆಂಗ್ಯೂ ಜ್ರರವನು. ಕರ್ನಾಟಕ pe ಆರೋಗ್ಯ ನಿಯಮಗಳ ಅಡಿಯಲ್ಲಿ ಅಧಿಸೂಚಿತ 
ರೋಗವೆಂದು ಪ್ರಕಟಿಸಲಾಗಿದ್ದು, (Dengue including DHF & DSS, is under Notifiable 


disease Act under the Karnataka Public Health Act vide Govt. Notification 
NO:HFW/30/SMM/98, Dt:13.3.1998) ಡೆಂಗ್ಯೂ ಜ್ವರದ ಮುನ್ನ ಚ್ಛರಿಕೆ ಕ್ರಮವಾಗಿ ಎಲ್ಲಾ 
ಖಾಸಗಿ ಆರೋಗ್ಯ ಸಂಸ್ಥೆಗಳೂ ಸಹ ಡೆಂಗಿ ಪ್ರಕರಣಗಳ ಮಾಹಿತಿಯನ್ನು ಆರೋಗ್ಯ ಇಲಾಖೆಗೆ 
ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. 


. ಮುಂಗಾರು ಪೂರ್ವ, ಮುಂಗಾರು ಹಾಗೂ ಮುಂಗಾರಿನ ನಂತರದ ದಿನಗಳಲ್ಲಿ ಡೆಂಗ್ಯೂ ಜ್ವರ 


ಪ್ರಸರಣವು ಅಧಿಕವಾಗುವ ಹಿನ್ನೆಲೆಯಲ್ಲಿ ವರ್ಷದ ಆರಂಭದಲ್ಲಿಯೇ, ಎಲ್ಲಾ ಜಿಲ್ಲಾ ರೋಗಪಾಹಕ 
ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳಿಗೆ ಮಾರ್ಗಸೂಚಿ ಸುತ್ತೋಲೆಯನ್ನು ಕಳುಹಿಸಿದ್ದು, ಡೆಂಗ್ಯೂ 
ನಿಯಂತ್ರಣಕ್ಕೆ ಸನ್ನದ್ದ ಸ್ಥಿ ಸ್ಲಿತಿಯಲ್ಲಿರಲು ಸೂಚಿಸಲಾಗಿದೆ. 

ಪ್ರವಾಹ ls ಸರಿತರದ ಸಮಯದಲ್ಲಿ ಈಡಿಸ್‌ ಸೊಳ್ಳೆಗಳ ಉತ್ಪತ್ತಿ ತಾಣ ನಾಶ ಹಾಗೂ ಡೆಂಗ್ಯೂ 
ನಿಯಂತ್ರಣದ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಕಮಗಳೆ ಕುರಿತು "ಮಾರ್ಗದರ್ಶಿ ಸುತ್ತೋಲೆಗಳನು, 


ನೀಡಲಾಗಿದೆ. 


| ಡೆಂಗ್ಯೂ ರೋಗದ ಶೀಘ ಪತ್ತೆಗಾಗಿ ಆರೋಗ್ಯ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತೆಯರು 


ಮನೆಮನೆಗೆ ಬೇಟಿ ನೀಡಿ ದರ ಸಮೀಕ್ಷಾ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. ಇದೇ 
ಸಮಯದಲ್ಲಿ ಡೆಂಗ್ಯೂ ಜ್ವರದ ಲಕ್ಷಣಗಳು ಹಾಗೂ pe ಸೊಳ್ಳೆಗಳು ಉತ್ಪತ್ತಿ ತಾಣ ಮತ್ತು 
ಅವುಗಳ ಕರ್ನೂತಯಿ “ಏರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಅರಿವು ಮೂಡಿಸುತ್ತಿದ್ದಾರೆ. 


. ಶಂಕಿತ ಡೆಂಗ್ಕೂ ಪ್ರಕರಣಗಳ ರಕ್ತದ ಮಾದರಿಗಳನ್ನು ಎಲ್ಲಾ ಜಿಲ್ಲಾ ಕೇಂದಗಳಲ್ಲಿ ಸ್ಥಾಪಿತವಾದ 


ಸೆಂಟಿನಲ್‌ ಪ್ರಯೋಗಾಲಯಗಳಲ್ಲಿ” ಉಚಿತವಾಗಿ ಪರೀಕ್ಷಿಸಲಾಗುತ್ತದೆ. ಡೆಂಗ್ಯೂ ಪತೆಗಾಗಿ' ಬೇಕಾದ 


ELISA ಆಧಾರಿತ ಎನ್‌ಎಸ್‌ 1 ಹಾಗೂ ಬಜಿಎಂ ಕಿಟ್ಟುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲಾ 
ಪ್ರಯೋಗಾಲಯಗಳಿಗೆ ಸರಬರಾಜು ಮಾಡಲಾಗಿದೆ. 

ಎಲ್ಲಾ ತಾಲ್ಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ Bagp ಪ್ರಕರಣಗಳ ನಿರ್ವಹಣೆ ಮತ್ತು 
ರೋಗಲಕ್ಷಣಗಳಿಗೆ ಅನುಗುಣವಾದ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ಅಗತ್ಯವಿದ್ದಲ್ಲಿ ಹೆಚ್ಚುವರಿ 
ವಾರ್ಡುಗಳ ವ್ಯವಸ್ಥೆ ಮಾಡಲು ಸೂಚಿಸಲಾಗಿದೆ. ಪಾಥಮಿಕ ಆರೋಗ್ಯ ಕೀಂದಗಳಲ್ಲಿ ಸಾಮಾನ್ಯ 
ಡೆಂಗ್ಯೂ ಜ್ವರಕ್ಕೆ ಬೇಕಾದ ನಿರ್ವಹಣಾ ವ್ಯವಸ್ಥೆಯನ್ನು ಸಹ ಒದಗಿಸಲಾಗಿದೆ. ಡೆಂಗ್ಯೂ ಹೆನಗೆ 
ನಿರ್ವಹಣೆಗೆ ಭೇಕಾಗುಡ ಜೀವರಕ್ಷಕ ಔಷದಿಗಳು "ಮತ್ತು "ರೋಗಲಕ್ಷಣಗಳಿಗೆ ಅಸುಗುಣವಾಗಿ. ಬೇಕಾದ 


ಔಷದಗಳನ್ನು ಜಿಲಾ ಮಟ್ಟದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇರಿಸಲಾಗಿದೆ. 


ಡೆಂಗ್ಯೂ ರಕ್ತಸ್ರಾವಜ್ಞರ (ಡೆಂಗಿ ಹೆಮರೇಜಿಕ್‌ ಪೀವರ್‌) ನಿರ್ವಹಣೆಗಾಗಿ, ಜಿಲ್ಲಾ ಮಟ್ಟದಲ್ಲಿ blood 
componentng ಲಭ್ಯತೆಯ ಬಗ್ಗೆ ಇಲಾಖೆಯ ಅಂತರ್ಜಾಲದಲ್ಲಿ ಅಪ್‌ಲೋಡ್‌ ಮಾಡಲಾಗಿದೆ 
ಹಾಗೂ ಈ ಮಾಹಿತಿಯನ್ನು ಪ್ರತಿ ದಿನವು ಪರಿಷ್ಠರಿಸಿ ಪ್ರಕಟಿಸಲಾಗುತ್ತಿದೆ. 
(www.karhfw.gov.in) (jeevasanjivini) 

ಡೆಂಗ್ಯೂ ಖಚಿತ ಪಡಿಸಿಕೊಳ್ಳಲು ಎಲಿಸಾ ಆಧಾರಿತ ಪ್ರತಿ ಪರೀಕ್ಷೆಗೆ ರೂ 250/- ಮೀರದಂತೆ 
ಶುಲ್ಪವನ್ನು ನಿಗದಿಗೊಳಿಸಿ ಖಾಸಗಿ ಆಸ್ಪತ್ರೆಗಳಿಗೆ ಸೂಚನೆ ನೀಡಲಾಗಿದೆ. ಹಾಗೂ ಒಂದು ಯುನಿಟ್‌ 
ಫೇಟ್‌ಲೆಟ ಗಳಿಗೆ ರೂ.850/-ಮೀರಬಾರದಡೆಂದು ನಿಗದಿಪಡಿಸಲಾಗಿದೆ. 


ರಾಜ್ಯ ಮಟ್ಟದಲ್ಲಿ "ಡೆಂಗ್ಯೂ ಮರಣ ತಪಾಸಣಾ ಸಮಿತಿ (Dengue Death Audit 


Committee)” ಯನ್ನು ರಚಿಸಲಾಗಿದ್ದು, ಈ ಸಮಿತಿಯು ಡೆಂಗ್ಯೂ ರೋಗದಿಂದ 
ಸಂಭವಿಸಿರಬಹುದಾದ ಎಲ್ಲಾ ಮರಣ ಪ್ರಕರಣಗಳ ಸೂಕ್ತ ತಪಾಸಣೆ ನಡೆಸಿ ದೃಢೀಕರಿಸಲಾಗುತ್ತಿದೆ. 


. ಡೆಂಗ್ಯೂ ನಿಯಂತಣಕ್ಷೆಿ ಈಡಿಸ್‌ ಸೊಳ್ಳಗಳ ಉತ್ಪತ್ತಿ ತಾಣ ನಾಶವು ಪ್ರಮುಖವಾಗಿರುವುದರಿಂದ, 


ಪ್‌ 
ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಕಾರ್ಯಕರ್ತರು ಪ್ರತಿ ಮನೆಯ ಒಳಾಂಗಣ ಮತ್ತು 


ಹೊರಾಂಗಣದಲ್ಲಿನ ನೀರಿನ ಶೇಖರಣೆಗಳಲ್ಲಿ ಈಡೀಸ್‌ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಪತ್ತೆಹಚ್ಚಿ 
ಅವುಗಳ ನಿರ್ಮೂಲನೆಗೆ ಕ್ರಮಕ್ಕೆಗೊಳ್ಳುತ್ತಿದ್ದಾರೆ. 


11. ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಪತಿ ತಿಂಗಳ ಮೊದಲನೇ ಹಾಗೂ ಮೂರನೇ ಶುಕ್ರವಾರದಂದು .- 


ಎಲ್ಲಾ ಆರೋಗ್ಯ ಸಿಬ್ಬಂದಿಗಳಿಂದ ಮನೆ ಮನೆಗೆ ಭೇಟಿನೀಡಿ ಲಾರ್ವಾ ಸಮೀಕ್ಷೆ ನಡೆಸಲಾಗುತ್ತಿದೆ. 

12. ಆಶಾ NL ಈಡಿಸ್‌ ಲಾರ್ವಾಸಮೀಕ್ಷಿ ಹಾಗೂ ಉತ್ತತ್ತಿ “ಹಣ ನಾಶಗೊಳಿಸುವ 
ಚಟುವಟಿಕೆಯನ್ನು ನಿರಂತರವಾಗಿ ಕೈಗೊಳ್ಳುತ್ತಿದ್ದು, ಇದಕ್ಕಾಗಿ ಏ.ಹೆಚ್‌.ಎಸ್‌.ಎನ್‌.ಸಿ ಅನುದಾನದಿಂದ 
ಮಾಸಿಕ ಗೌರವ ಧನವಾಗಿ ರೂ.200/- ನೀಡಲಾಗುತ್ತಿದೆ. 

13.ರಾಜ್ನದಲಿ, ಅಕೋಬರ್‌ -2021ರ ಮಾಹೆಯಲ್ಲಿ 44771,539 ಮನೆಗಳಲಿ ಈಡೀಸ್‌ ಲಾರ್ವಾ 


ಲ ೧ [3 ಜೆ 


A 
ಸಮೀಕ್ಷೆ ನಡೆಸಿದ್ದು, ಅದರಲ್ಲಿ 1,33,552 ಮನೆಗಳಲ್ಲಿ ಈಡೀಸ್‌ ಲಾರ್ವಾ ಕಂಡುಬಂದಿದ್ದು, .ಈ 
pe 


[a) [@) 
ಮಿ $2 — ¢ pS —— Ppa 
ಮನಗಳಲ್ಲಿ ಒಟ್ಟು 1,87.24.401 ತಾಣಗಳನ್ನು ಪರಿಶೀಲಿಸಿ, 1,52.833 ತಾಣಗಳಲ್ಲಿ ಕಂಡುಬಂದ 
ಈಡೀಸ್‌ seb ನಾಶಪಡಿಸಲಾಗಿದೆ. ಸದರಿ ಚಟುವಟಿಕೆಯನು. ಪತಿ ಮಾಹೆಯು 
ಸಿ ಈ 


[-) 
ತ್ರಿದ. 
14.ಈಡಿಸ್‌ ಲಾರ್ವಾ ಸಮೀಕ್ಷೆ ಹಾಗೂ ಉತ್ತತ್ತಿ ತಾಣ ನಾಶ ಚಟುವಟಿಕೆಗೆ ಅಗತ್ತವಿರುವ ಟೆಮಿಫಾಸ್‌ 
pe 
9) 


ಅ ಉಲಿ 

ಬ ವಿ 4 
ದ್ರಾವಣ ಹಾಗೂ ತುರ್ತು ಸಂದರ್ಭಗಳಲ್ಲಿ ಒಳಾಂಗಣ ಧೂಮೀಕರಣಕ್ಷ್ತೆ ಬಳಸ ಪೈರಿಥಮ್‌ 
ಎಕ್‌ಟ್ರಾಕ್ಸ್‌ ರಾಸಾಯನಿಕಗಳ ಅಗತ್ಯ ದಾಸ್ತಾನು ಜಿಲ್ಲಗಳಲ್ಲಿ ಲಭ್ಯವಿದ್ದು ಸಮರ್ಪಕವಾಗಿ 


ಬಳೆಸಲಾಗುತಿದೆ. 


15.ಡೆಂಗ್ಯೂ ಮುನ್ನೆಚ್ಚರಿಕೆ ಹಾಗೂ ನಿಯಂತ್ರಣ ಕುರಿತಂತೆ, ಜಿಲ್ಲಾವಾರು ಸ್ಥಿತಿಗತಿಗಳನ್ನು ಪರಿಶೀಲಿಸಿ, 
ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಆಯುಕ್ತರು, ಆರೋಗ್ಯ ಮತ್ತು ಫಟ ಕಲ್ಯಾಣ 
ಸೇವೆಗಳು ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 8.6.2021 ರಂದು, ಎಲ್ಲಾ ಜಿಲ್ಲಾ ರೋಗವಾಹಕ ಆಶಿತ 
ರೋಗಗಳ ನಿಯಂತ್ರಣಾಧಿಕಾರಿಗಳು ಹಾಗೂ ವಿಭಾಗೀಯ ಸಹ ನಿರ್ದೇಶಕರು. ಇವರೊಂದಿಗೆ 
ಹಾಗೂ ದಿನಾಂಕ 2.7.2021 ಹಾಗೂ 19.11.2021] ರಂದು ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆ ವ್ಯಾಪ್ತಿಯಲ್ಲಿ ಡೆಂಗ್ಯೂ ನಿಯಂತ್ರಣದ ಕುರಿತು ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳ ಕುರಿತು 


ಸೂಚನೆಗಳನ್ನು ನೀಡಲಾಗಿದೆ. 


16. ಸಹ ನಿರ್ದೇಶಕರು - ಎನ್‌ ವಿಬಿ ಡಿಸಿ ಪಿ, ಇವರ ಅಧ್ಯಕ್ಷತೆಯಲ್ಲಿ ವಲಯವಾರು ಸಭೆಯನ್ನು 
ಪ್ರತಿ ಹದಿನೈದು ದಿನಗಳಿಗೊಮ್ಮೆ ವರ್ಚುವಲ್‌ ಮಾಧ್ಯಮದ ಮೂಲಕ ನಡೆಸಲಾಗುತ್ತಿದ್ದು, 
ಜಿಲ್ಲಾವಾರು ಔಂಗ್ಯೂ ಪರಿಸ್ಥಿತಿಯನ್ನು ವಿಶ್ಲೇಷಿಸಿ, ನಿಯಂತ್ರಣಕ್ಕಾಗಿ ಅಗತ್ಯ ಸಲಹೆ ಸೂಚನೆಗಳನ್ನು 
ನೀಡಲಾಗುತ್ತಿದೆ. 

17. ದಿನಾ೦ಕ:16.5.2021 ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಆಚರಿಸಲಾಗಿದ್ದು, ಅದರಂತೆ, ಡೆಂಗ್ಯೂ 
ನಿಯಂತ್ರಣದಲ್ಲಿ ಸಮುದಾಯದ ಪಾತ್ರವನ್ನು ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಅಗತ್ಯ 


ಶಿಕ್ಷಣವನ್ನು ನೀಡಿ, ಅರಿವು ಮೂಡಿಸಲಾಗಿದೆ. “ಡೆಂಗ್ಯೂ ತಡೆಗಟ್ಟುವಿಕೆ ಮನೆಯಿಂದಲೇ ಪ್ರಾರಂಭ” 
ಈ ವರ್ಷದ ಧ್ಯೇಯವಾಕ್ಕವಾಗಿದೆ. 

18. ಮೇ 202ನೇ ಮಾಹೆಯಲ್ಲಿ ಡೆಂಗ್ಯೂ ವಿರೋಧಿ ಮಾಸಾಚರಣೆಯನ್ನು ಆಚರಿಸಲಾಗಿದ್ದು, ವಿವಿಧ 
ಮಾಧ್ಯಮಗಳ ಮೂಲಕ ಸಮುದಾಯಕ್ಕೆ ಅರಿವು ಮೂಡಿಸಲಾಗಿದೆ. ಅದರಂತೆ, ದೂರದ ರ್ಶನ 
ಹಾಗೂ ರೇಡಿಯೋಗಳಲ್ಲಿ ನಡೆದ ಸಂದರ್ಶನದಲ್ಲಿ ಹಾಗೂ ಘೋನ್‌ - ಇನ್‌ ಕಾರ್ಯಕ್ರಮದಲ್ಲಿ 
ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡು ಅಗತ್ಯ ಮಾಹಿತಿಯನ್ನು ಹಾಗೂ ಡೆಂಗ್ಲೂ 
ನಿಯಂತ್ರಣದಲ್ಲಿ ಸಮುದಾಯದ ಪಾತ್ರದ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಿರುತ್ತಾರೆ. 

19. ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಡೆಂಗ್ಯೂ ೩ ಚಿಕೂನ್‌ಗುನ್ಯ ನಿಯಂತ್ರಣ ಹಾಗೂ 
ಮುಂಜಾಗತೆಗಾಗಿ ಚುನಾಯಿತ ಪ್ರತಿನಿಧಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಸಂಸ್ಥೆಯ 
ಪ್ರತಿನಿದಿಗಳು, ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಸ್ತ್ರೀಶಕ್ತಿ ಸಂಘದ ಸದ್ಯಸರಿಗೆ ಆಡ್ಡಕೇಸಿ 
ಕಾರ್ಯಗಾರಗಳ ಮೂಲಕ ಅರಿವು ಮೂಡಿಸಲಾಗಿದೆ. 


L 


L 


3 


ಆ 


20.ಡೆಂಗ್ಯೂ ಮತ್ತು ಚಿಕೂನ್‌ಗುನ್ಯ ಬಗ್ಗೆ ಜನರಲ್ಲಿ/ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ರೈಲು 
ಬ್ರ್ಯಾಂಡಿಂಗ್‌, ಕೆ.ಎಸ್‌.ಆರ್‌.ಟಿ.ಸಿ ಬಸ್‌ ಬ್ರ್ಯಾಂಡಿಂಗ್‌, ಆಟೋ ಬ್ರ್ಯಾಂಡಿಂಗ್‌ ಮತ್ತು ಮೆಟ್ರೋ ರೈಲು 
ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ಹೋರ್ಡಿಂಗ್‌, ಬಸ್‌ ನಿಲ್ದಾಣಗಳಲ್ಲಿ ಡಿಜಿಟಲ್‌ ಜಾಹಿರಾತು 


ಹಾಗೂ ಇತರೆ IEC ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದೆ. 

21. ಸಾಮಾಜಿಕ ಜಾಲತಾಣಗಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ಆರೋಗ್ಯ ಸಚಿವರ ವಿಡಿಯೋ 
ಆಡಿಯೋ ತುಣುಕುಗಳ ನಾಟಕಗಳ ಹಲಳ ಪ್ರದರ್ಶನ ಮಾಡಲಾ ಗುತಿದೆ. 

22. ಜಿಲ್ಲಾಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಂತರ ಇಲಾಖಾ ಸಮನ್ಸ್ವಯ ಸಮಿತಿ ಸಭೆಗಳಲ್ಲಿ 
ಈಡಿಸ್‌ ನಿಯಂತ್ರಣ ಹಾಗೂ ಘನತ್ಯಾಜ್ಯದ ನಿರ್ವಹಣೆ, ಸಮರ್ಪಕ ನೀರು ಸರಬರಾಜು, ಇತ್ಯಾದಿಗಳ 
ಕುರಿತು ಆರೋಗ್ಯ ಇಲಾಖೆಯೊಂದಿಗೆ ಇತರ ಇಲಾಖೆಗಳ ಸಹಕಾರವನ್ನು ಪಡೆದು ಡೆಂಗ್ಯೂ 
ನಿಯಂತ್ರಣ ಕ್ರಮಗಳ ಅನುಷ್ಠಾನ ಕೈಗೊಳ್ಳಲಾಗುತ್ತಿದೆ. 

23. ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ವೈದ್ಯಕೀಯ ಹಾಗು ವೈದ್ಯೇತರ ಸಿಬ್ಬಂದಿಗಳಿಗೆ, ಕಾಲಕಾಲಕ್ಕೆ 
ತರಭೇತಿ ನೀಡಲಾಗುತ್ತಿದೆ. 

24.“ಇಂಡಿಯಾ ಫೈಟ್ಸ್‌ ಡೆಂಗ್ಯೂ” ಮೊಬೈಲ್‌ ಅಪ್ಲಿಕೇಶನ್‌ನ ಮೂಲಕ, ಹತ್ತಿರದ ಆರೋಗ್ಯ ಸ ಸೌಲಭ್ಯ, 
ಪ್ಲೇಟ್‌ಲೆಟ್‌ಗಳ ಲಭ್ಯತೆ, ಚಿತ ಮತ್ತು ರೋಗ ನಿರ್ವಹಣೆ ದೃಷ್ಟಿಯಿಂದ ಮತ್ತು ರೋಗತದೆಗಟ್ಟುವಿಕೆಗೆ 


ಕೈಗೊಳ್ಳುವ ಕ್ರಮಗಳ ಬಗ್ಗೆ (dಂwnlಂaded from Www. nhp.gov.in/mobile-app/) 
ಪ್‌ನಲ್ಲಿ ವಿವರಿಸಿದ್ದು, ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. 


ಮ ಡೆಂಗ್ಯೂ ನಿಯಂತ್ರಣಕ್ತಾಗಿ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳ ಸಮರ್ಪಕ ಅನುಷ್ಠಾನದಿಂದ 


ರಾಜ್ಯದಲ್ಲಿ ಡೆಂಗ್ಯೂ ಪರಿಸ್ಥಿತಿಯು ಹತೋಟಿಯಲ್ಲಿದೆ ಎಂಬ ಅಂಶವನ್ನು ತಮ್ಮ ಅವಗಾಹನೆಗೆ ಸಲ್ಲಿಸಲಾಗಿದೆ. 


